ಕರ್ನಾಟಕ ವಿಧಾನ ಪರಿಷತ್ತು 


ಮಸ್ಯೆಗೆ ಕಾರಣಗಳೇನು; 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 721 
ಸದೆ ರ ಹೆಸ ರು : ಶ್ರೀ ಕೆ. ಗೋವಿಂದರಾಜ್‌ 
ಉತ್ತರಿಸಬೇಕಾದ ದಿನಾಂಕ : 12.03.2020 
ಉತ್ತರಿಸುವ ಸಚಿವರು : ಗೃಹ ಸಚಿವರು 
ಕಸಂ ಪ್‌ ಉತ್ತರ 
ಈ) |ತೀಪ್ರ ಸಂಚಾರ್‌ `'ದೆಟ್ಟಣಿಯಿಂದ 
ಸಾರ್ವಜನಿಕರಿಗೆ ಸಮಸ್ಯೆ 
ತಂದೂಡ್ಗುವುದಲ್ಲದೆ. ಅವರ 
ಸಮಯವನ್ನು ಹಾಳು ಮಾಡುವ 
ವಿಶ್ವದ ಅಗ್ರ 10 ನಗರಗಳ ಹೌದು. 
ಪಟ್ಟಿಯಲ್ಲಿ ಬೆಂಗಳೂರು ಪ್ರಥಮ 
ಸ್ಥಾನದಲ್ಲಿರುವುದಾಗಿ ಇತ್ತೀಚಿನ 
ಸಮೀಕ್ಷೆಯೊಂದು ಹೇಳಿರುವುದು 
| ಸರ್ಕಾರದ ಗಮನಕ್ಕೆ ಬಂದಿದೆಯೇ; ' | 
(ಆ) | ಬಂದಿದ್ದಲ್ಲಿ. ಈ ಆತಂಕಕಾರಿ ಚಂಗಳೊರು ನಗರ ಎದುರಿಸುತ್ತಿರುವ ಸಂಚಾರ `ದಟ್ಟಣೆಗೆ ಕಾರಣಗಳು 


ಕೆಳಕಂಡಂತಿವೆ:- 

ಅ) ಬೆಂಗಳೂರು ಮಹಾನಗರವು ದಿನೇ ದಿನೇ ಬೆಳೆಯುತ್ತಿದ್ದು, 
ಜನಸಂಖ್ಯೆಯು 2020ರ ಹೊತ್ತಿಗೆ 1 ಕೋಟಿ 30 ಲಕ್ಷ ಮೀರಿದೆ. 

ಆ) ಲಭ್ಯವಿರುವ ರಸ್ತೆಗಳಲ್ಲಿ ಅಗಲೀಕರಣವಾಗಲೀ, ಇತರ ರೀತಿಯ 
ಉನ್ನತೀಕರಣಕ್ಕೆ ಪರ್ಯಾಯ ಮಾರ್ಗಗಳಿಲ್ಲದೆ ಸುಗಮ ಸಂಚಾರ 
ವ್ಯವಸ್ಥೆಗೆ ಅವಕಾಶವಿಲ್ಲವಾಗಿದೆ. 

ಈ ಬೆಂಗಳೂರು ನಗರದಲ್ಲಿ ಹಾಲಿ ನಡೆಯುತ್ತಿರುವ ವೈಟ್‌ಟಾಪಿಂಗ್‌, 
ಟೆಂಡರ್‌ ಶ್ಯೂರ್‌, ಸ್ಮಾರ್ಟ್‌ ಸಿಟಿ, ಬಿ.ಎಂ.ಆರ್‌.ಸಿ.ಎಲ್‌, 
ಬಿ.ಡಬ್ಬ್ಯೂ.ಎಸ್‌ ಎಸ್‌ಪೆ ಕಾಮಗಾರಿಗಳಿಂದಾಗಿ ಪ್ರಮುಖ ರಸ್ತೆಗಳಲ್ಲಿ 
ವಾಹನ ಸಂಚಾರಕ್ಕೆ ನಿರ್ಬಂಧವಿದೆ. 


(8) raed ನಪಾಕಸತ್ರಹವ 


ತೀವ್ರವಾದ ಈ ಸಂಚಾರ ದಟ್ಟಣಿ 


ಸಮಸ್ಯೆ ಪರಿಹಾರಕ್ಕಾಗಿ ಸರ್ಕಾರ 
ಕೈಗೊಂಡಿರುವ ಅಥವಾ 
ಕೈಗೊಳ್ಳಲಾಗುವ ದೀರ್ಫಾವಧಿ 
ಪರಿಹಾರಗಳೇನು? 


ಚೆಂಗಳೂರು ನವಾರಸತ್ತಡವ ಸಂಚಾರ ದಟ್ಟಣೆಸ ಸಮಸ್ಯೆ ಪರಿಹಾರಕ್ಕಾಗಿ 
ಕೆಳಕಂಡ ಮಗಳನ್ನು ಕೈಗೊಳ್ಳಲಾಗಿದೆ: 


(ಅಹ ಡೆನ್ನಿಟಿ ಕಾರಿಡಾರ್‌ ರಸ್ತೆಗಳ ನಿರ್ಮಾಣ 
ಬೆಂಗಳೂರು ನಗರ ವ್ಯಾಪಿಯಲ್ಲಿ ಸಂಚಾರ ವ್ಯವಸ್ಥೆಯನ್ನು 
ಉತ್ತಮ ಪಡಿಸುವಹ p ನಗರ ವ್ಯಾಪ್ತಿಯಲ್ಲಿ ಈ ಕೆಳಕಂಡ 
12 'ಹೆಚ್ಚು ವಾಹನ ದಟ್ಟಣೆ ಕಾರಿಡಾರರ್‌ ಗಳನ್ನು ಗುರುತಿಸಲಾಗಿದೆ: 
1 ಬಳ್ಳಾರಿ ರಸ್ತೆ -7 ಚಾಲುಕ್ಕ ವೃತ್ತದಿಂದ "ಹ್ಯಾವ್‌ 
ವಿಂಡ್ಲರ್‌ ಮ್ಯಾನರ್‌ ಜಂಕ್ಷನ್‌ — 
ರಮಣ ಮಹರ್ಷಿ ರಸ್ತೆ - ಮೇಖ್ರಿ 
ವೃತ್ತದ ಮಾರ್ಗವಾಗಿ 
— ಪನಟ ವೃತ್ತದಿಂದ ಕೆ.ಆರ್‌. ಪುರಂ ವರೆಗೆ 
ನಲಸ. ಕೆರೆ - ಹಳೆ ಮದ್ರಾಸ್‌ ರಸ್ತೆ 
ಮತ್ತು ಬೆನ್ನಿಗಾನಹಳ್ಳಿ ಹಾಗೂ 


TT ಳೆ 
648 ವರೆಗೆ 

ಹೂಡಿ - ಐಟಿಪಿಎಲ್‌ ಮತ್ತು ಹೋಫ್‌ 
ಫಾರಂ ಮಾರ್ಗವಾಗಿ 


3 |1ಹಳೇ TTS ಸಂಡರ್‌ ನಂದ ಕಾಡುಗೋಡಿ 
ಏರ್‌ಪೋರ್ಟ್‌ ವರೆಗೆ 
ರಸ್ತೆ ದೊಮ್ಮಲೂರು - ಮಾರತ್‌ಹಳ್ಳಿ - 


ಕುಂದಲಹಳ್ಳಿ - ವರ್ತೂರು ಮತ್ತು 
ಹೋಫ್‌ ಫಾರಂ ಮಾರ್ಗವಾಗಿ 


4 | ಸರ್ಜಾಪುರ 717 ಹೊಸೂರು ರಸ್ತೆ ಸೆಂಟ್‌ ಜಾನ್ಸ್‌ 
ರಸ್ತೆ ಆಸ್ಪತ್ರೆಯಿಂದ ಬಿಬಿಎಂಪಿ ವ್ಯಾಪ್ತಿಯ 


ಕಾರ್ಮೆಲ್‌ರಾಂ ಬಿಡ್‌ವರೆಗೆ 
ಜಕ್ಕಸಂದ್ರ - ಇಬ್ಲೂರು - ಹರಳೂರು 
ಜಂಕ್ಷನ್‌ ಮಾರ್ಗವಾಗಿ 


5] ಹೊಸೂರು 7 ಪೆಪ್ಲಾರ ಜಂಕ್ಷನ್‌ ನಂದ ಸಿಲ್ಕ್‌ 
ರಸ್ತೆ ಬೋರ್ಡ್‌ವರೆಗೆ 
ಆಡುಗೋಡಿ - ಘೋರಂ ಮಾಲ್‌ 
[ | ಮತ್ತು ಮಡಿವಾಳ ಮಾರ್ಗವಾಗಿ 
8 ಬನ್ನೇರುಘಟ್ಟ |- [ತಕ ವೃತ್ತದಂದ ನೈಸ್‌ ರಸ್ತೆವರೆಗೆ" 
ರಸ್ತೆ ಜಯದೇವ ಫ್ಲೈಓವರ್‌ - ಜೆ.ಡಿ. ಮರ 


ಜಂಕ್ಷನ್‌ - ಬಿಳೇಕಳ್ಳಿ - ಅರಕೆರೆ ಮತ್ತು 
| ಗೊಟ್ಟಿಗೆರೆ ಮಾರ್ಗವಾಗಿ 

7 ನಹರ ಕವರ್‌ ರಸ್ತಹಯಂದ ನೈಸ್‌ ರಸ್ತೆವರೆಗೆ" 
ಬನಶಂಕರಿ - ಸಾರಕ್ಕಿ — 
ಕೋಣನಕುಂಟೆ ಮಾರ್ಗವಾಗಿ 

8 ಮೈಸೂರು ರಸ್ತೆ | - | ಹಡ್ಡನ್‌ ವೃತ್ತದಿಂದ ನೈಸ್‌ ರಸ್ತೆವರೆಗೆ 
ಟೌನ್‌ಹಾಲ್‌ - ಸ್ಯಾಟಲೈಟ್‌ ಟೌನ್‌ - 
ನಾಯಂಡಹಳ್ಳಿ - ಜ್ಞಾನಭಾರತಿ — 
ಆರ್‌.ವಿ. ಕಾಲೇಜ್‌ ಆಫ್‌ 
ಇಂಜಿನಿಯರಿಂಗ್‌ & ಕೆಂಗೇರಿ 
ಸ್ಯಾಟಲೈಟ್‌ ಟೌನ್‌ ಮಾರ್ಗವಾಗಿ 

5 [ಮಾಗಡಿ ಕ್ಷ | ಹಳೇ ಬನ್ನಿ ಮಲ್‌ ನಿಂದ ನೈಸ್‌ 
ರಸೆವರೆಗೆ 

ಟೋಲ್‌ಗೇಟ್‌ ಜಂಕ್ಷನ್‌ - 
ಜೈಮುನಿರಾವ್‌ ವೃತ್ತ - ಹೌಸಿಂಗ್‌ 
ಬೋರ್ಡ್‌ - ಕಾಮಾಕ್ಷಿಪಾಳ್ಯ — 
ಹೊರವರ್ತುಲ ರಸ್ತೆ - 
ಶ್ರೀಗಂಧಕಾವಲ್‌ ಸುಂಕದಕಟ್ಟೆ 
ಮಾರ್ಗವಾಗಿ ಹಾಗೂ 

ಅಂಜನ ನಗರ ಔಟರ್‌ ರಿಂಗ್‌ ರಸ್ತೆ - 
ಸೆಂಟಲ್‌ ಸಿಲ್‌ ಬೋರ್ಡ್‌ 
ಜಂಕ್ಷನ್‌ನಿಂದ ಮೈಸೂರು ರಸ್ತೆ ವರೆಗೆ 


ಜಯದೇವ - ಜೆ.ಡಿ. ಮರ ಜಂಕ್ಷನ್‌ 


ಮಾರ್ಗವಾಗಿ 


10 | ತುಮಕೂರು Tಓಕಳಿಷುರಂನಿಂದ 
ರಸ್ತೆ ಗೊರಗುಂಟೆಪಾಳ್ಯವರೆಗೆ 


ಡಾ॥ ರಾಜ್‌ಕುಮಾರ್‌ ರಸ್ತೆ - ಸೋಪ್‌ 
ಫ್ಯಾಕ್ಟರಿ ಜಂಕ್ಷನ್‌ ಮತ್ತು 
ಯಶವಂತಪುರ ಮಾರ್ಗವಾಗಿ 


1 |ಷೆಸ್ಟ್‌ ಆಫ್‌ ಸೋಪ್‌ ಫ್ಯಾಕ್ಷರಿಯಿಂದ ಮೈಸೊರು 
ಕಾರ್ಡ್‌ ರಸ್ತೆ ರಸ್ತೆವರೆಗೆ 


ಇಸ್ಕಾನ್‌ - ರಾಜಾಜಿನಗರ - 
ಟೋಲ್‌ಗೇಟ್‌ ಜಂಕ್ಷನ್‌, ವಿಜಯನಗರ 
ಮತ್ತು ದೀಪಾಂಜಲಿ ಮಾರ್ಗವಾಗಿ 

೧ ಪಾರಕವರ್ಪ್ಷರ | ತಮಕೂರು ರಸ್ತೆಯಿಂದ ತುಮಕೂರು 
ರಸ್ತೆ ರಸೆವರೆಗೆ 

ಹೆಬ್ಬಾಳ - ಕೆ.ಆರ್‌. ಪುರಂ - 
ಮಾರತ್‌ಹಳ್ಳಿ - ಇಬ್ಬೂರು, ಸೆಂಟ್ರಲ್‌ 
ಸಿಲ್ಕ್‌ ಬೋರ್ಡ್‌ - ಜೆ.ಡಿ. ಮರ 
ಜಂಕ್ಷನ್‌ - ನಾಯಂಡಹಳ್ಳಿ ಜಂಕ್ಷನ್‌ - 
ಕೊಟ್ಟಿಗೆಪಾಳ್ಯ ಜಂಕ್ಷನ್‌ ಮತ್ತು 
ಗೊರಗುಂಟೆಪಾಳ್ಯ ಮಾರ್ಗವಾಗಿ 


(ಆ)ಸಿ.ಬಿ.ಡಿ ಏರಿಯಾ: (ಸೆಂಟ್ರಲ್‌ ಬಿಸಿನೆಸ್‌ ಡಿಸ್ಪಿಕ್ಸ್‌ 

ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ವಿಧಾನಸೌಧದ ಸುತ್ತ 4 ಚ.ಕಿ.ಮೀ 
ವ್ಯಾಪ್ತಿಯನ್ನು ಸೆಂಟಲ್‌ ಬಿಸಿನೆಸ್‌ ಡಿಸ್ಪಿಕ್ಸ್‌ ಪ್ರದೇಶವೆಂದು ಈಗಾಗಲೇ 
ಘೋಷಿಸಿ ಈ ಪ್ರದೇಶದಲ್ಲಿ ಸುಗಮ ಸಂಚಾರಕ್ಕೆ ಅಭಿವೃದ್ಧಿ 
ಕಾರ್ಯಕ್ಕೈಗೊಳ್ಳಲಾಗುತ್ತಿದೆ. 


(ಅ) ಬೆಂಗಳೂರು ನಗರ ಸಂಚಾರ ಘಟಕದಿಂದ ವಾಹನ ಸಂಚಾರ 
ದಟ್ಟಣೆ ನಿಯಂತ್ರಿಸಲು ಕೆಳಕಂಡ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ:- 


ಫಿ ನಗರದ ಹಲವಾರು ಸ್ಥಳಗಳಲ್ಲಿ ಬಲ ತಿರುವು ಹಾಗೂ ಯು- 
ತಿರುವುಗಳನ್ನು ನಿರ್ಬಂಧಿಸಲಾಗಿದೆ. 


೬ ಬೆಂಗಳೂರು ನಗರದ 107 ಪ್ರಮುಖ ರಸ್ತೆಗಳನ್ನು ಗುರುತಿಸಿ 
ಮೀರೋ ಟಾಲರೆನ್ಸ್‌ ರಸ್ತೆ ಗುರುತಿಸಿದೆ. 

% ಎಲ್ಲಾ ರಸ್ತೆಗಳಲ್ಲಿಯೂ ಸರಕು ಸಾಗಣೆ ವಾಹನಗಳು ಬೆಳಿಗ್ಗೆ 
11-00 ಗಂಟೆಯಿಂದ ಸಂಜೆ 04-00 ಗಂಟೆಯವರೆಗೆ ಹಾಗೂ 
ರಾತ್ರಿ 10-00 ಗಂಟೆಯಿಂದ ಬೆಳಿಗ್ಗೆ 07-00ಗಂಟೆಯವರೆಗೆ | 
ಸಂಚರಿಸುವಂತೆ ಕಮ ವಹಿಸಿದೆ. 

ಈ ಬೆಂಗಳೂರು ನಗರದಾದ್ಯಂತ ಸಮಾನ ವೇಗಮಿಶಿಯನ್ನು 
ಜಾರಿಗೊಳಿಸಲಾಗಿದ್ದು ಅತಿ ವೇಗವಾಗಿ ಚಲಿಸುವವರ ವಿರುದ್ಧವೂ 
ಸಹ ಕಟ್ಟು ನಿಟ್ಟಿನ ಕ್ರಮಗಳನ್ನು ಜರುಗಿಸಲಾಗಿದೆ. 


ಫಿ ಸಂಚಾರ ನಿರ್ವಹಣಾ ಕೇಂದ್ರವು (ಟಿಎಂಸಿ) ಆಧುನಿಕ 
ತಂತ್ರಜ್ಞಾನದಿಂದ ಕಣ್ಗಾವಲು ಕ್ಯಾಮರಾದ ಮೂಲಕ ಸಂಚಾರ | 


ನನ್ನಹನ್ನಾ ಸವಾರ್‌ ಕವ ತಗಡಕಸ್ಳರಾಗಡೆ. kl 
10 ಜಂಕ್ಷನ್‌ಗಳಲ್ಲಿ ಆರ್‌.ಎಲ್‌.ವಿ.ಡಿ (Red Light Violation 


Detection) ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಸಿಗ್ನಲ್‌ 
ಜಂಪಿಂಗ್‌ ಮತ್ತು ಲೇನ್‌ ಡಿಸಿಫ್ಲಿನ್‌ ಉಲ್ಲಂಘನೆಯಾಗದಂತೆ 
ಕ್ರಮವಹಿಸಲಾಗಿದೆ. 

223 ಜನ ಗೃಹ ರಕ್ಷಕ ದಳದ ಸಿಬ್ಬಂದಿಯನ್ನು ಸಂಚಾರ 
ನಿಯಂತ್ರಣ ಮತ್ತು ನಿರ್ವಹಣೆಗೆ ಬಳಸಿಕೊಳ್ಳಲಾಗುತ್ತದೆ. 
ಸಾಮಾಜಿಕ ಜಾಲತಾಣಗಳನ್ನು ಪರಿಣಾಮಕಾರಿಯಾಗಿ 
ಬಳಸಿಕೊಂಡು ಹಾಗೂ ಬೆಂಗಳೂರು ನಗರದ 
ಥಣಿಸಂದದಲ್ಲಿರುವ ಸಂಚಾರ ತರಬೇತಿ ಮತ್ತು ರಸ್ತೆ ಸುರಕ್ಷತಾ 
ಸಂಸ್ಥೆಯಲ್ಲಿ ಸಹ ವೃಶ್ತಿಪ ರ ಚಾಲಕರುಗಳಿಗೆ ಹಾಗೂ ಶಾಲಾ 
ವಾಹನಗಳ ಚಾಲಕರಿಗೆ ವಿಶೇಷವಾದ ತರಬೇತಿ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತನ್ಮೂಲಕ ಅರಿವು 
ಮೂಡಿಸುವ ಉದ್ದೇಶವನ್ನು ಸ ಸಘಲಗೊಳಿಸಲಾಗುತಿದೆ. 


J 


ಹೆಚ್‌ಡಿ 37 ಎಸ್‌ಎಸ್‌ಟ 2020 


Wn 
(ಬಸವರಾಜ ಲ 
ಗೃಹ ಸಚಿವ 


